| ಕರ್ನಾಟಿಕ ವಿಧಾನ ಪರಿಷತ್ತು | 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 506 


ಸದಸ್ಯರ ಹೆಸರು ಶ್ರೀ ಎಸ್‌.ಎಲ್‌. ಭೋಜೀಗೌಡ ಶಿಕ್ಷಕರ ಕೇತು ' 
ಉತ್ತರಿಸುವ ದಿನಾಂಕ 09.03.2020 \ 
"ಉತ್ತರಿಸುವ ಸಚಿವರು ವಿದ್ಯನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
£ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು 
ಪ್ರಶ್ನೆ | j ಉತ್ತರ 


ಅ) ರಾಜ್ಯದಲ್ಲಿ ಐಟಿ-ಬಿಟಿ 
ಕಂಪನಿಗಳು ಕೇವಲ ನಗರಗಳಲ್ಲಿ: 
ಸ್ಮಾಪನೆಯಾಗುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ರಾಜ್ಯದ ಗ್ರಾಮೀಣ ಭಾಗಗಳು ಸೇರಿದಂತೆ ದ್ವಿತೀಯ ಹಾಗೂ ತೃತೀಯ 
ಹಂತದ ನಗರಗಳಲ್ಲಿ ಸ್ಥಾಪನೆಯಾಗುವ ಕಂಪನಿಗಳಿಗೆ ಸರ್ಕಾರವು 
1 ಘೋಷಿಸಿರುವ ಐ4 ಬಿಟಿ, ಕೆ.ಇ.ಎಸ್‌.ಡಿ.ಎಂ, ಸ್ಕಾರ್ಟ್‌ಅಪ್‌ ಮತ್ತು 
ಎವಿಜಿಸಿ ನೀತಿಗಳಲ್ಲಿ ಪ್ರಮುಖವಾಗಿ, ಸ್ಕಾರ್ಟ್‌ಅಪ್‌ ಕಂಪನಿಗಳನ್ನು 
ಪ್ರಾರಂಭಿಸಲು ಅವಕಾಶಗಳು, ಕರ್ನಾಟಿಕ ಕೈಗಾರಿಕಾ ಉದ್ಯೋಗ, 
ಆದೇಶ ನಿಯಮ 1946 ರಿಂದ T/Tes/knowledge/Startup 
ಕೈಗಾರಿಕೆಗಳಿಗೆ ವಿನಾಯ್ತಿ, ವಿದ್ಯುಚ್ಛಕ್ತಿ ದರದಲ್ಲಿ ರಿಯಾಯಿತಿ, 
ಸ್ಕಾಂಪ್‌ ಶುಲ್ಕದಲ್ಲಿ, ವಿನಾಯಿತಿ, ತಾಂತ್ರಿಕತೆಯನ್ನು 
ಮೇಲ್ಬರ್ಜಿಗೇರಿಸಿಕೊಳ್ಳುವುದಕ್ಕಾಗಿ ಖSMEಗಳಿಗೆ 5 ವರ್ಷಗಳಿಗೆ 
ಗರಿಷ್ಟ ರೂ 50 ಲಕ್ಷಗಳ ಸಾಲಕ್ಕಾಗಿ ಬಡ್ಡಿ ಸಹಾಯಧನ (6%), 
ಕರ್ನಾಟಿಕ ರಾಜ್ಯದಲ್ಲಿ ಸ್ಥಾಪನೆಯಾಗುವ ವಿಲೆಕ್ಟ್ಯಾನಿಕ್‌ ಸಿಸ್ಟಮ್‌ 

ವಿನ್ಯಾಸ ಮತ್ತು ತಯಾರಿಕಾ ವಲಯಗಳಿಗೆ ಬಂಡವಾಳ ಹೂಡಿಕೆ 
ಮಾಡಲು ಉತ್ತೇಜನ, ಐಡಿಯಾ ಟು ಪಿಒಸಿ ಫಂಡಿಂಗ್‌ ಯೋಜನೆಯ 
ಮೂಲಕ ಆರಂಭಿಕ ಹಂತದ ಹಣಕಾಸು ಒದಗಿಸುವುದು, 
ಕರ್ನಾಟಿಕದಲ್ಲಿ ಸ್ಮಾರ್ಟ್‌ಅಪ್‌ ಇನ್ಯ್ಯುಬೇಟಿರ್‌ ಗಳಿಂದ 
ಪಾವತಿಯಾಗಿರುವ ಸೇವಾ ತೆರಿಗೆಗಳ ಮರುಪಾವತಿ, ಮಹಿಳೆಯರಿಗೆ 
ಉದ್ಯಮಶೀಲತೆ ಪ್ರೋತ್ಸಾಹ, ತಂತ್ರಜ್ಞಾನ ಉನ್ನತೀಕರಣದ ಮೇಲಿನ 
ಬಡ್ಡಿ ಸಹಾಯಧನ, ರಫ್ತು ಆಧಾರಿತ ಉದ್ದಿಮೆಗಳಿಗೆ ಉತ್ತೇಜಕಗಳು, 
ಷೇಟೆಂಟ್‌ ನೋಂದಣಿ, ಮಾರುಕಟ್ಟೆ ಪೋತ್ಸಾಹಕಗಳು, ಯೋಜನಾ 
ವರದಿಯ ಸಿದ್ಧತೆಗಾಗಿನ : ವೆಚ್ಚಗಳ ಮರುಭರಿಸುವಿಕೆ ಇತ್ಯಾದಿ 
ಉತ್ತೇಜಸಗಳನ್ನು ನೀಡಿ ಪ್ರೋತ್ನಾಹಿಸಲಾಗುತ್ತಿದೆ. 


ಆ) ಗ್ರಾಮೀಣ ಭಾಗಗಳಲ್ಲಿ 
ಕಂಪನಿಗಳನ್ನು ಸ್ಕಾಪಿಸಲು 
ಸರ್ಕಾರದಿಂದ ಯಾವ ರಿತಿ 
ಉತ್ತೇಜನ ನೀಡಲಾಗುತ್ತಿದೆ; 


ಇ) ಗ್ರಾಮೀಣ ಭಾಗದ ಯುವಕರು | ಗ್ರಾಮಿೀೀಣ ಭಾಗದ ಯುವಕರು ನಗರ ಪ್ರದೇಶಕೆ ವಲಸೆ ಬಂದಿರುವ 
ನಗರ ಪ್ರದೇಶಕ್ಕೆ ವಲಸೆ ಬಂದಿರುವ | ಬಗ್ಗೆ ಅಂಕಿ-ಅಂಶಗಳು ಈ ಇಲಾಖೆಯಲ್ಲಿ ಇರುವುದಿಲ್ಲ. 

ಬಗ್ಗೆ ಸರ್ಕಾರದ ಬಳಿ ಅಂಕಿ f 

ಅಂಶಗಳು ಇವೆಯೆಃ (ವಿಪರ 
ನೀಡುವುದು) 


೬ 


ಈ) ಗ್ರಾಮೀಣ ಬಾಗದ ಯುವಕರು | ಗ್ರಾಮೀಣ: ಭಾಗದ ಯುವಕರು ನಗರ ಪ್ರದೇಶಗಳಿಗೆ ವಲಸೆ 
ನಗರ ಪ್ರದೇಶಗಳಿಗೆ ವಲಸೆ | ಬಾರದಂತೆ ತಡೆಯುವ ಸಲುವಾಗಿ ಹಾಗೂ ವಿವಿಧ ಜಿಲ್ಲೆಗಳ 
ಬಾರದಂತೆ ತಡೆಯಲು ಯಾವ | ನಿರುದ್ಯೋಗಿಗಳಿಗೆ ' ಉದ್ಯೋಗಾವಕಾಶಕ್ಕೆ ಂ ಅನುಕೂಲಬಾಗುವ 
ಕುಮ ಕೈಗೊಳ್ಳಲಾಗಿದೆ? ನಿಟ್ಟಿನಲ್ಲಿ ಈ ಕೆಳಕಂಡ ಕ್ರಮಕೈಗೊಳ್ಳಲಾಗಿದೆ: 

* ಗ್ರಾಮೀಣ ನಿರುದ್ಯೋಗಿಗಳಿಗೆ ಸೂಕ್ತ ತರಬೇತಿ ನೀಡಿ ಉದ್ಯೋಗ |” | 
ಕಲ್ಲಿಸುವ ಸಲುವಾಗಿ' ರೂ 40ಲಕ್ಷಗಳ ವರೆಗೆ ಸರ್ಕಾರದ 
ಧನಸೆಹಾಯದೊಂದಿಗೆ ಗ್ರಾಮೀಣ , ಬಿ.ಪಿ. ಒ ಕೇಂದ್ರಗಳನ್ನು i 
ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಇದರನ್ನಯ, 
ರಾಜ್ಯಾದಾದ್ಯಂತ ಸುಮಾರು 30 ಬಿಪಿಒ ಕೇಂದ್ರಗಳು 
ಸ್ಥಾಪನೆಯಾಗಿದ್ದು, ಅಂದಾಜು ಮೂರು ಸಾವಿರ ಗ್ರಾಮೀಣ 
ಪ್ರದೇಶದ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ. 


*¢ ಈಗಾಗಲೇ ಸರ್ಕಾರ/ಸರ್ಕಾರದ ಅಧೀನದಲ್ಲಿರುವ ಕಿಯೋನಿಕ್ಸ್‌ 
ಸಂಸ್ಥೆಯ ವತಿಯಿಂದ ಹುಬ್ಬಳ್ಳಿ, ಶಿವಮೊಗ್ಗ ಹಾಗೂ ಕಲ್ಬುರ್ಗಿ 
ಗಳಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ 
ಐಟಿ ಪಾರ್ಕ್‌ಗಳನ್ನು ಸ್ಥ್ಮಾಪಿಸಲಾಗಿರುತ್ತದೆ. 


© ಮೈಸೂರು, ಹುಬ್ಬಳ್ಳಿ-ಛಾರವಾಡ, ಮಂಗಳೂರು, ಕಲ್ಬುರ್ಗಿ, 
ಶಿವಮೊಗ್ಗ ಬೆಳಗಾವಿ ಹಾಗೂ ಇತರೆ ಎರಡನೇ ಶ್ರೇಣಿ 
ನಗರಗಳಲ್ಲಿ ಐಟಿ-ಬಿಟಿ: ಕಂಪನಿಗಳಲ್ಲಿ ಹೂಡಿಕೆ ಮಾಡಲು 
ಪೂರಕ ವಾತಾವರಣವನ್ನು ಸೃಜಿಸಲಾಗುತ್ತಿದೆ. 


| «ಎ ರಾಜ್ಯದ 30 ಕಾಲೇಜುಗಳಲ್ಲಿ ನ್ಯೂ ಏಜ್‌ ಇನ್ನೋವೇಷನ್‌ ಕೇಂದ್ರ 
(AN) ಸ್ಮಾಪಿಸಲಾಗಿರುತದೆ. ' 


* ಬೆಳಗಾವಿ, ಶಿವಮೊಗ್ಗ ಮಂಗಳೂರು, ಮೈಸೂರುಗಳಲ್ಲಿ ಕೆ-ಟೆಕ್‌ 
ಸಾಮಾನ್ಯ ಸಲಕರಣೆ ಸೌಲಭ್ಯಗಳನ್ನು ಸ್ಥಾಪಿಸಲಾಗಿದೆ. 


*e ಕೇಂದ್ರ ಸರ್ಕಾರದ ಇಎಸ್‌ಡಿಎಮ್‌ ತರಬೇತಿ 
ಯೋಜನೆಯಡಿಯಲ್ಲಿ ಇಲಾಖೆಯ ಮುಖಾಂತರ ಈಗಾಗಲೇ 
ರಾಜ್ಯದ 30 ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿರುವ ಸುಮಾರು 
14,447 ನಿರುದ್ಯೋಗಿಗಳಿಗೆ ಎಲೆಕ್ಟಾನಿಕ್‌ ಸಿಸ್ಫ್ಕಮ್‌ ವಿನ್ಯಾಸ 
ಮತ್ತು ತಯಾರಿಕಾ ವಲಯಗಳಲ್ಲಿ ತರಬೇತಿಯನ್ನು 
ನೀಡಲಾಗಿರುತ್ತದೆ. 


ಸಂಖ್ಯೆ: ಐಟಿಬಿಟಿ 08 ಎಲ್‌.ಸಿ.ಎಲ. 2020 ' | 
| (ಡಾ|| ಅಶ್ವಥ್‌ ನಾರಾಯಣ ಸಿ.ಎನ್‌) 


 ಉಪಮುಖ್ಯಮಂತಿಗಳು ಹಾಗೂ 
ವಿದ್ಯನ್ಮಾನ, ಮಾಹಿತಿ ತಂತ್ರಜ್ಞಾನ, 
ಜೈವಿಕ ತ೦ಂತುಜ್ಞಾನ ಹಾಗೂ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಸಚಿವರು 


